ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3045 (2516) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ವಿಷಯ: PRASAD (Pilgrimage Rejuvenation and Spiritual, Heritage) ಬೆ೦ಗಘಭೊರು Augmentation ಯೋಜನೆ 


(ಅ) ಕೇ೦ದ್ರ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯದಿಂದ ರೂಪಿತವಾಗಿರುವ ಪ್ರಸಾದ - 
PRASAD (Pilgrimage Rejuvenation and Spiritual, Heritage) Augmentation ಯೋಜನೆಯಡಿ 
ತೀರ್ಥಸ್ಮಳಗಳನ್ನು ಮತ್ತು ಪಾರಂಪರಿಕೆ ಸ್ಥಳಗಳಲ್ಲಿ ಯಾತೆಗಳಿಗೆ ಅಗತ್ಯವಿರುವ 
ಮೂಲಸೌಕರ್ಯಗಳನ್ನು ಕಲ್ಪಿಸಲು ರಾಜ್ಯ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆ 
ಮುಖೇನ ಕೇ೦ದ್ರ ಸರ್ಕಾರದ ಆರ್ಥಿಕ ನೆರವು ಪಡೆಯಲು ಪ್ರಸ್ತಾವನೆಗಳನ್ನು 
ಸಲ್ಲಿಸಲಾಗಿದೆಯೆ; ಸಂಪೂರ್ಣ ವಿವರ ನೀಡುವುದು) 


(ಆ) ರಾಜ್ಯ ಸರ್ಕಾರ ಕಳುಹಿಸಿರುವ ಪ್ರಸ್ತಾವನೆಗಳಲ್ಲಿ ಕೇಂದ್ರದಿಂದ ಮಂಜೂರಾಗಿರುವ 
ಪ್ರಸ್ತಾವನೆಗಳೆಷ್ಟು ಮತ್ತು ಒದಗಿಸಿರುವ ಆರ್ಥಿಕ ನೆರವೆಷ್ಟು; 


(ಇ) ಈ ಯೋಜನೆ ಅಡಿ ವಿಗಧಿಪಡಿಸಿರುವ ಭೌತಿಕ-ಆರ್ಥಿಕ ಗುರಿ, ಪ್ರಗತಿ ಹಾಗೂ ಸಾಧನೆಗಳ 
ವಿವರಗಳೇನು? (ಪೂರ್ಣ ಮಾಹಿತಿ ನೀಡುವುದು) 


